Kerala Gazette No. 37 dated 21st September 2021 . 

. 


PART I 


Section iïi 


जयते 


ROSENT 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


2019 ಮಾರ್ಚ್ 1 , 
ತಿರುವನಂತಪುರಂ , 1194 ಕುಂಭ 17 


ನಂಬ್ರ 21498 / ಲೆಗ್ , ಬಿ 1 / 2018 / ಕಾನೂನು . 


1940 ಫಾಲ್ಗುಣ 10 . 


2019 ಮಾರ್ಚ್ 1 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ . 


G 65 / 2019 / GPC . 


11 


2 


2019 ರ 14 ನೇ ನಂಬ್ರ ಅಧ್ಯಾದೇಶ 
2019 ರ ಮದ್ರಾಸ್ ಹಿಂದೂ ಮತೀಯ ಮತ್ತು ಧಾರ್ಮಿಕ ದತ್ತಿಗಳು ( ತಿದ್ದುಪಡಿ ) 

ಅಧ್ಯಾದೇಶ 
ಭಾರತ ಗಣರಾಜ್ಯದ ಎಪ್ಪತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿತು . 
1951 ರ ಮದ್ರಾಸ್ ಹಿಂದೂ ಮತೀಯ ಮತ್ತು ಧಾರ್ಮಿಕ ದತ್ತಿಗಳು ಅಧಿನಿಯಮವನ್ನು 

ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಆಧ್ಯಾದೇಶ 


ಪೀಠಿಕೆ . - 2018 ರ ಮದ್ರಾಸ್ ಹಿಂದೂ ಮತೀಯ ಮತ್ತು ಧಾರ್ಮಿಕ ದತ್ತಿಗಳು 
( ಎರಡನೇ ತಿದ್ದುಪಡಿ ) ಅಧ್ಯಾದೇಶ ( 2018 ರ 54 ) ವನ್ನು 2018 ಅಕ್ಟೋಬರ್ 17 ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ 

2018 ನವಂಬರ್ 27 ನೇ ದಿನಾಂಕದಂದು ಆರಂಭವಾಗಿ , 2018 ಡಿಸೆಂಬರ್ 13 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು 14 ನೇ ಕೇರಳ ವಿಧಾನಸಭೆಯ 168 ನೇ ನಂಬ್ರ ಮಸೂದೆಯಾಗಿ ಪ್ರಕಟಿಸಿದ್ದರೂ , 
ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಜಾಲ್ತಿಯಲ್ಲಿರಿಸುವುದಕ್ಕಾಗಿ 2018 ರ ಮದ್ರಾಸ್ 
ಹಿಂದೂ ಮತೀಯ ಮತ್ತು ಧಾರ್ಮಿಕ ದತ್ತಿಗಳು ( ಎರಡನೇ ತಿದ್ದುಪಡಿ ) ಅಧ್ಯಾದೇಶ 
( 2019 ರ 4 ) ವನ್ನು 2019 ಜನವರಿ 7 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದರಿಂದಲೂ ; 

2019 ಜನವರಿ 25 ನೇ ದಿನಾಂಕದಂದು ಆರಂಭವಾಗಿ 2019 ಫೆಬ್ರವರಿ 12 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ 
ಪ್ರಸ್ತುತ ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು 
ಸಾಧ್ಯವಾಗದುದರಿಂದಲೂ 

12 


3 


ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 2 ) ನೇ ಖಂಡದ ( ಎ ) ಉಪ - ಖಂಡದ 
ಪ್ರಕಾರ , ಪ್ರಸ್ತುತ ಅಧ್ಯಾದೇಶ ವು 2019 ವಾರ್ಚ್ 8 ನೇ ದಿನಾಂಕದಂದು 
ಜಾರಿಯಲ್ಲಿಲ್ಲದಾಗುವುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಜಾಲ್ತಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ ; 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಮತ್ತು ತಾನು 
ತ್ವರಿತ ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಆಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು : 

ಸಣ್ಣ ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧ್ಯಾದೇಶವನ್ನು 2019 ರ 
ಮದ್ರಾಸ್ ಹಿಂದೂ ಮತೀಯ ಮತ್ತು ಧಾರ್ಮಿಕ ದತ್ತಿಗಳು ( ತಿದ್ದುಪಡಿ ) ಅಧ್ಯಾದೇಶವೆಂದು 
ಕರೆಯಬಹುದು . 


1 . 


ಇದು 


ದಿನಾ ೦ ಕದ ೦ ದು 


ಜಾರಿಗೆ 


( 2 ) 2018 ಅಕ್ಟೋಬರ್ 17 ನೇ 
ಬಂದಿರುವುದಾಗಿ ಭಾವಿಸತಕ್ಕದ್ದು . 


2 . 


ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1951 ರ XIX ನೇ ಅಧಿನಿಯಮ , 
ಈ ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ , 1951 ರ ಮದ್ರಾಸ್ ಹಿಂದೂ 
ಮತೀಯ ಮತ್ತು ಧಾರ್ಮಿಕ ದತ್ತಿಗಳು ಅಧಿನಿಯಮ ( 1951 ರ XIX ನೇ ಮದ್ರಾಸ್ 
ಅಧಿನಿಯಮ ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ಕ್ಕೆ 3 ನೇ 
ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿದ ತಿದ್ದುಪಡಿಗಳಿಗನುಸಾರವಾಗಿ ಪ್ರಾಬಲ್ಯವಿರುವುದಾಗಿದೆ . 

7 ಎ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 7 ಎ ವಿಭಾಗದ ( 2 ) ನೇ 
ಉಪ - ವಿಭಾಗದಲ್ಲಿ , ಅಸ್ತಿತ್ವದಲ್ಲಿರುವ ಷರತ್ತುಗಳ ಬದಲು ಈ ಕೆಳಗಿನ ಷರತ್ತುಗಳನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 


3 . 


13 


4 


“ ಆದರೆ ಅಂತಹ ಒಬ್ಬ ಸದಸ್ಯನಿಗೆ ಕ್ರಮಾಗತವಾಗಿ ಎರಡು ಅವಧಿಗೆ ಮಾತ್ರ 
ಪುನರ್‌ನಾಮನಿರ್ದೇಶನ ಅಥವಾ ಪುನರ್‌ ಆರಿಸುವಿಕೆಗೆ ಅರ್ಹತೆಯಿರುವುದು . ” 


4. ರದ್ಧತಿ ಮತ್ತು ರಕ್ಷಣೆ ( 1 ) 2018 ರ ಮದ್ರಾಸ್ ಹಿಂದೂ ಮತೀಯ ಮತ್ತು 
ಧಾರ್ಮಿಕ ದತ್ತಿಗಳು ( ಎರಡನೇ ತಿದ್ದುಪಡಿ ) ಅಧ್ಯಾದೇಶ ( 2019 ರ 4 ) ವು ಈ ಮೂಲಕ 
ರದ್ದುಗೊಂಡಿರುವುದು . 


( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ 
ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸತಕ್ಕದ್ದು . 


ಪಿ . ಸದಾಶಿಮ್ಮ 
ರಾಜ್ಯಪಾಲರು . 


Salim A 


Digitally signed by Salim 14 
A 
Date : 2021.09.30 
21:07:36 + 05'30 


